ಎಂ.ಎನ್‌.ಪ್ರಭಾಕರ್‌* 


ಹೊಯ್ಸಳ ವಂಶದ ಆರಂಭದಲ್ಲಿ ಆಳಿದ ಮೊದಲ 
ಸಾಮಂತರುಗಳ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿವೆ. 
ಈ ದಿಸೆಯಲ್ಲಿ ಹಿರಿಯ ವಿದ್ವಾಂಸರುಗಳಾದ ವಿಲಿಯಂ 
ಕೊಯಿಲ್ಹೋ, ಡರೆಟ್‌, ಶೆಟ್ಟರ್‌, ಜಾಗೀರ್‌ದಾರ್‌ 
ಮುಂತಾದವರ ಅಭಿಪ್ರಾಯಗಳನ್ನು ಅವಶ್ಯಕವಾಗಿ 
ಗಮನಿಸಬೇಕು. ಶಾಸನಾಧಾರಗಳಿಂದ ನಿರ್ಣಯಿಸಲ್ಪಟ್ಟು, 
ಈಗ ಲಭ್ಯವಿರುವ ಹೊಯ್ಸಳ ವಂಶದ ನಕಾಶೆಯನ್ನು ಪುನಃ 
ಪರಿಶೀಲಿಸಲಾಗಿದೆ. ಈ ಪರಿಷ್ಕರಣೆಯಲ್ಲಿ ಮುಣ್ಣಪೊಯ್ಸಳ 
ನೆಂಬ ಸಾಮಂತನ ಹೆಸರು ಸೇರ್ಪಡೆಯಾಗಿದೆ. ಇವನ ಖಚಿತ 
ಕಾಲಾವದಿ (ಕ್ರಿ.ಶ. ೧೦೦೬ ರಿಂದ ೧೦೨೬.) 
ಮುಣ್ಣಪೊಯ್ಸಳನ ಬಗ್ಗೆ ಲಭ್ಯವಿರುವ ವಿವರಗಳನ್ನು ಗುರ್ತಿಸಿ, 
ಪರಿಷತ ಹೊಯ್ಸಳ ವಂಶದ ಯಾದಿಯನ್ನು ಪ್ರಕಟಿಸುವುದು 
ಪ್ರಸ್ತುತ ಲೇಖನದ ಮೂಲ ಉದ್ದೇಶವೆನಿಸಿದೆ. 


ಕಾವ್ಯಮಯವೆನಿಸುವ ಹೊಯ್ಸಳರ ಕೆಲವು ಶಾಸನ 
ಗಳನ್ನು ಖಂಡಕಾವ್ಯಗಳೆಂದು ಕರೆಯಬಹುದಾಗಿದ್ದು, ಈ 
ಶಾಸನಗಳು ಹೊಯ್ಸಳ ವಂಶದ ಯಶೋಗಾಥೆಯನ್ನು 
ಶ್ರೀಮಂತವಾಗಿ ಚಿತ್ರಿಸಿವೆ. ""ಈ ಯದುಕುಲ ವಂಶದೊಳ್‌ 
ವಿವಿಧ ವೀರರ ಚಾಗದ ಭೋಗದ ಬಳ್ಳಿನ ಆಖ್ಯಾಯಿಕೆ'' 
ಎನ್ನುವ ಈ ಆಖ್ಯಾಯಿಕೆಗಳಲ್ಲಿ ಗೆಲುವಿನ ಪ್ರಸ್ತಾಪಗಳಿವೆಯೇ 
ಹೊರತು ಸೋಲಿನ ಬಗ್ಗೆ ಮಾಹಿತಿಗಳಿಲ್ಲ. ವಿನಯಾದಿತ್ಕ 
ನಿಗಿಂತ ಮೊದಲಿಗೆ ಮಹಾರಾಜನೆಂದು ಗುರುತಿಸಿಕೊಂಡವನು 
ನೃಪಕಾಮ. ಈತ ಯುದ್ಧಗಳಲ್ಲಿ ಜಯಾಪಜಯಗಳೆರಡನ್ನು 
ಅನುಭವಿಸಿದ. 


ಮುಣ್ಣ ಹೊಯ್ಸಳ ( ಕ್ರಿ.ಶ.೧೦೦೬-೧೦೨೬ ) 


ನೃಪಕಾಮನನ್ನು ಕ್ರಿ.ಶ.೧೦೨೭ರ ಸಕಲೇಶಪುರ 
ತಾಲ್ಲೂಕಿನ ರಾಜೇಂದ್ರಪುರ ಶಾಸನವು "“ ಶ್ರೀ ಮನ್‌ ನೃಪಕಾಮ 
ಮಹಾರಾಜ'' ಎಂದು ಅಧಿಕೃತವಾಗಿ ಗುರುತಿಸಿದೆ. 
ಹೊಯ್ಸಳರು ""ರಾಜ ಮಹಾರಾಜ''ರೆಂದು ಕರೆದುಕೊಂಡದ್ದು 
ಕಡಿಮೆ. ಚಾಲುಕ್ಕರಂತೆ ಚಕ್ರವರ್ತಿ, ಮಹಾಮಂಡಲೇಶ್ವರ, 
ಸಾಮಂತ ಮುಂತಾದ ಯಾದಿಯನ್ನು ಅನುಸರಿಸಿದ್ದಾರೆ. 


ರಾಜೇಂದ್ರಪುರದ ಮತ್ತೊಂದು ಶಾಸನವು ನೃಪಕಾಮ 
ಪೊಯ್ಸಳನಿಗೂರಾಜೇಂದ್ರ ಚೋಳನಿಗೂ ನಡೆದ ಯುದ್ಧವನ್ನು 
ಸೂಚ್ಯವಾಗಿ ತಿಳಿಸಿದೆ. ಯುದ್ಧದ ಜಯಾ ಪಜಯಗಳ 
ಪಸ್ತಾಪವಿಲ್ಲ. ಶಾಸನದ ಕಾಲ ಕ್ರಿ.ಶ.೧೦೨೨-೨೩. ಶಾಸನವು 
""ನೃಪಕಾಮ ಪೊಯ್ಸಳ'' ನೆಂದಿದೆಯೇ ಹೊರತು "“ನೃಪಕಾಮ 
ಮಹಾರಾಜ''ನೆಂದಿಲ್ಲ ಕ್ರಿ.ಶ. ೧೦೨೨ರಲ್ಲಿ ನೃಪಕಾಮನ 
ಉಲ್ಲೇಖವಿದ್ದರೂ ನೃಪಕಾಮನ ಆಳ್ವಿಕೆಯ ಕಾಲವನ್ನು 
ಕ್ರಿ.ಶ.೧೦೨೭ ರಿಂದ ೧೦೪೮ರವರೆಗೆ ಸೂಚಿಸಲಾಗಿದೆ. 
ನೃಪಕಾಮನೇ ಹೊಯ್ಸಳರ ಉದ್ಯೋಷಿತ ಮೊದಲ 
ಮಹಾರಾಜ, ನೃಪಕಾಮ ಪೊಯ್ಸಳ ಸಾಮಂತನೂ ಹೌದು, 


`ಮಹಾರಾಜನೂ ಹೌದು. ಆತ ಸ್ವತಂತ್ರನಾಗಲು ಹವಣಿಸಿ 


ತನ್ನದೇ ಆದ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದ್ದ. ಇವನ 
ಪೂರ್ವಜರು ಸಾಮಂತರಾಗಿದ್ದು ಇವರುಗಳು ನೆಡಿಸಿದ 
ಶಾಸನಗಳು ಲಭ್ಯವಿಲ್ಲ. ಇವರನ್ನು ಸೋಲಿಸಿದ ರಾಜ 
ಮಹಾರಾಜರ ದಿಗ್ವಿಜಯಗಳ ವಿವೆರಗಳಲ್ಲಿಅಥವಾ ಪರೋಕ್ಷ 
ವಿನಯಕ್ಕಾಗಿ ಇತರರು ನೆಟ್ಟ ವೀರಗಲ್ಲುಗಳ ಉಲ್ಲೇಖಗಳಲ್ಲಿ 


* ಡೆಪುಟಿ ಮ್ಯಾನೇಜರ್‌, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಕೃಷ್ಣಮೂರ್ತಿಪುರಂ ಶಾಖೆ, ಮೈಸೂರು ೫೭೦೦೦೪ 


ಇತಿಹಾಸ ದರ್ಶನ / ೨೨೨ 


ಇವರನ್ನು ಕ್ವಚಿತ್ತಾಗಿ ಕಾಣಬೇಕಾಗಿದೆ. ಈ ರೀತಿ ಬೆಳಕಿಗೆ 
ಬಂದವನು ಮುಣ್ಣಪೊಯ್ಸಳ. 


ಅರಕಲಗೂಡು ತಾಲ್ಲೂಕು ಹೆಣ್ಣೂರು ಗ್ರಾಮದ 
ಶಾಸನದ ವಿವರಗಳು ಇಂತಿವೆ: 


ಸ್ವಸ್ತಿ ಸಖವರ್ಷ ೯೪೭ ನೆಯ ಕ್ರೋಧನ ಸಂವತ್ಸರದ 
ಮಾಘ ಮಾಸದ ಪುಣ್ನಮೆಯನ್ನು ಶ್ರೀ ರಾಜೇಂದ್ರ ಚೋಟ 
ಕೊಂಗಾಳ್ವಂ ಮುಣ್ಣ ಪೊಯ್ಸಳನ ಮೇಲೆ ನಡೆದು ಮಣ್ಣೆಯ 
ಕಾಳಗಮಂ ಗೆಲ್ಲು ಇರ್ಗ್ಗಡಲ ಕೋಟೆಯಂ ಕೊಳ್ಳನ್ನು 
ಪೆನ್ನಲೂರ ಕೊಂಗಳಾಚಾರಿಯ ಮಗಂಜಾಕವ ಸತ್ತಂ 
ಅವನತಾಯ್ವನ್ಹಕಬ್ಬೆ ಕಲ್ಲ ನಿಚೆಸಿದಳ್‌. 


ಶಾಸನದಲ್ಲಿ ಖಚಿತವಾದ ತೇದಿ ಇದೆ. ಕ್ರಿ.ಶ.೧೦೨೬ರ 
ಫೆಬ್ರವರಿ ೪ ರಾಜೇಂದ್ರ ಜೋಳಕೊಂಗಾಳ್ವನಿಗೂ ಮುಣ್ಣ 
ಪೊಯ್ಸಳನಿಗೂ ಮಣ್ಣೆಯಲ್ಲಿ ಯುದ್ದನಡೆದು ಕೊಂಗಾಳ್ವನು 
ಗೆದ್ದು ಇರ್ಗ್ಗಡಲ ಕೋಟೆಯನ್ನು ವಶಪಡಿಸಿಕೊಂಡ. ಈ 
ಯುದ್ಧದಲ್ಲಿ ಸತ್ತ ಪೆಣ್ಣಲೂರ (ಹೆಣ್ಣೂರ) ಕೊಂಗಳಾ 
' ಚಾರಿಯ ಮಗಜಾಕವನ ನೆನಪಿಗಾಗಿ ಅವನ ತಾಯಿ ವೆಂದಕಬ್ಬೆ 
ವೀರಗಲ್ಲು ಹಾಕಿಸಿದ್ದಾಳೆ. 


ಕ್ರಿ.ಶ.೧೦೨೨-೨೩ರಲ್ಲಿ ರಾಜೇಂದ್ರ ಪೃಡ್ಗೀ 
ಮಹಾರಾಜನಿಗೂ ನೃಪಕಾಮನಿಗೂ ಯುದ್ಧನಡೆದಿತ್ತು. ಈಗ 
ಕ್ರಿ.ಶ.೧೦೨೬ ರಲ್ಲಿ ರಾಜೇಂದ್ರ ಚೋಳ ಕೊಂಗಾಳ್ವನಿಗೂ 
ಮುಣ್ಣ ಪೊಯ್ಸಳನಿಗೂ ಯುದ್ದನಡೆದಿದೆ. 


ಕ್ರಿ.ಶ. ೧೦೨೨ರಿಂದ ೧೦೨೬ರವರೆಗೆ ಮುಣ್ಣಪೊಯ್ಸಳ 
ಮತ್ತು ನೃಪಕಾಮ ಇಬ್ಬರನ್ನೂ ಗುರುತಿಸಬಹುದು. 
ಇವರಿಬ್ಬರಿಗೂ ತಂದೆ ಮಕ್ಕಳ ಸಂಬಂಧವೇ? ಖಚಿತವಿಲ್ಲ. 
ಕೇವಲ ಊಹೆಮಾತ್ರ. ಈ ಊಹೆಯೊಂದಿಗೆ ನೃಪಕಾಮನ 
ಆಳ್ವಿಕೆಯನ್ನು ಕ್ರಿ.ಶ. ೧೦೨೭ ರಿಂದ ಸೂಚಿಸಲಾಗಿದೆ. ಮುಣ್ಣ 
ಪೊಯ್ಸಳನಿಗೆ ಇರ್ಗ್ಗಡಲ ಕೋಟೆಯೂ ಸೇರಿತ್ತು. ಇರ್ಗ್ಗಡಲ 
ಕೋಟೆಯಾವುದು? ಆರಂಭದಲ್ಲಿ ಹೊಯ್ಸಳರು ಇಂದಿನ 
ಹಾಸನ ಮತ್ತು ಚಿಕ್ಕಮಗಳೂರು ಚಿಲ್ಲೆಗಳ ವ್ಯಾಪ್ತಿ 
ಯಲ್ಲಿದ್ದರೆಂದು ಸ್ಥೂಲವಾಗಿ ತಿಳಿಯಬಹುದು. ಈ 
ಜಿಲ್ಲೆಗಳಲ್ಲಿ ಅಥವಾ ಆಸುಪಾಸಿನಲ್ಲಿ ಇರ್ಗ್ಗಡಲ ಕೋಟೆ 
ಇರಲು ಸಾಧ್ಯ. ಮಣ್ಣೆಯೂ ಈ ಪರಿಸರದಲ್ಲಿ ಇದ್ದಿರ 
ಬಹುದೆಂದು ವಿದ್ವಾಂಸರು ಊಹಿಸುತ್ತಾರೆ. 


ಮುಣ್ಣ(ಪೊಯ್ಸಳ)ನ ಹೆಸರು ಹೇಳುವ ಮತ್ತೊಂದು 


ಶಾಸನ ತಿ.ನರಸೀಪುರದ ಕಲಿಯೂರ ಎಳಗನ ಶಾಸನ. ಈ 
ಶಾಸನದಲ್ಲಿಯೂ ಖಚಿತವಾದ ತೇದಿ ಇದೆ; ಕ್ರಿ.ಶ.೧೦೦೬ 
ಮಾಚ್‌ ೨೨ ಶಕವರ್ಷ ೯೨೯ನೆಯ ಪರಾಭವ ಸಂವತ್ಸರದ 
ಚೈತ್ರ ಬಹುಳ ಪಂಚಮಿ 

ಶ್ರೀಮತು ರಾಜಾರಾಜದೇವ ಪಾದ ಪಂಕಜ ಭ್ರಮರ ಜಿತರಿಪು 
ಸಮರ ಕುಲಮಾಣಿಕ್ಕ ಕೊತ್ತ ಮಂಡಲನಾಥ ಶ್ರೀಮದಪ್ರಮೇಯನ 
ಜಯಸ್ತಂಭಂ 


ಎಳಗನಿಗೆ ಸಮರ ಕುಲ ಮನಾಣಿಕ್ಕ, ಕೊತ್ತ 
ಮಂಡಲನಾಥ, ಅಪ್ರಮೇಯ ಎಂಬ ಬಿರುದುಗಳಿದ್ದವು. 
ಈತ ಕಲಿಯೂರಲ್ಲಿ ಜಯಸ್ತಂಭವನ್ನು ನೆಡೆಸಿದ್ದಾನೆ. ಈ 
ಜಯಸ್ತಂಭವು ಈತನ ಸಮರಾಟೋಪಗಳನ್ನು ವರ್ಣಿಸುತ್ತಾ 
""ಕಲವೂರ ಮಾಳದೊಳ್‌ ಪೆಂಡಿರನಿಕ್ಕಿ ಓಡಿದವರ''ನ್ನು 
ಹೆಸರಿಸಿದೆ. ಅವರಲ್ಲಿ "““ಗಣ್ಣರ ಗಣ್ಣ ಮುಣ್ಣ''ನೂ ಒಬ್ಬ. 
ಗಣ್ಣರ ಗಣ್ಣ ಮುಣ್ಣ ಜಗಕಾರಿಗಬೀರುಗ ನಾಗವರ್ಮಮಾ 
ಗುಣ್ಣರ ಕಿಲ್ಲಮುತ್ತರ ನೊಳಂಬರ ಚನ್ನಿಗ ಪೊನ್ನ ನನ್ನಿಗಂ 
ಮುಣ್ಣರಿ ವರ್ಮರಾಜನರಗಂ ಸಿರಿಗಂಕಲವೂರ ಮಾಳದೊ 
ಳೈಣ್ಣಿರನಿಕ್ಕಿ ಯೋಡಿದವರರ್ಕ್ಕುಲಮಾಣಿಕಾಜಿ ರಂಗದೊಳ್‌ 


ಗಣ್ಣರ ಗಣ್ಣ ಮುಣ್ಮನೇ ಮುಣ್ಣ ಪೊಯ್ಸಳ, 
ಎಳಗನನ್ನುಎದುರಿಸಿದ ಶತ್ರು ಪಾಳೆಯದಲ್ಲಿ ಪೊಯ್ಸಳರೇ 
ಮಂಚೂಣಿ ಯಲ್ಲಿದ್ದವರು. ಅವನೊಂದಿಗೆ ಬೀರುಗ, 
ನಾಗವರ್ಮ, ಕಿಲ್ಲ ಮುತ್ತರ, ಚಂದಿಗ, ಪೊನ್ನ, ನನ್ನಿಗ, 
ನರಹ, ಸಿರಿಗ ಮುಂತಾದವರಿದ್ದಾರೆ. ನೊಟಂಬರು 
ಮೊದಲಿನಿಂದಲೂ ಸುಪ್ರಸಿದ್ಧರಾದವರು. ನೊಟಂಬರಚನ್ನಿಗ 
ಯಾರೆನ್ನುವುದು ಅಸ್ಪಷ್ಟ. ಮಾಗುಣ್ಣರಕಿಲ್ಲ ಮುತ್ತರ 
ಮತ್ತೊಬ್ಬ ಸಾಮಂತ. ಮಾಗುಣ್ಣರ ಸ್ಥಳನಾಮವೆನ್ನುವುದು 
ಖಚಿತ. ಧಾರವಾಡ ಜಿಲ್ಲೆಯ ಹಿರೇಮಾಗನೂರ ಪ್ರಾಚೀನ 
ಹೆಸರು "ಮಾಗುಮ್ದರ' ಎಂದು ಕ್ರಿ.ಶ.೯೧೫ರ ಇಂದ್ರವಲ್ಲಭನ 
ಶಾಸನದಲ್ಲಿ ದಾಖಲಾಗಿರುವುದನ್ನು ಗಮನಿಸಬಹುದು. ಕಿಲ್ಲ 
ಮುತ್ತರ ಎನ್ನುವುದು ವ್ಯಕ್ತಿ ನಾಮ. ಪಟ್ಟದಕಲ್ಲಿನ ಪಾಪನಾಥ 
ದೇವಾಲಯದ ಶಾಸನದಲ್ಲಿ "ಶಿಲೆಮುದ್ದರ' ಎಂದು 
ವೃಕ್ತಿನಾಮವಿದೆ. ಕಿಲ್ಲಮತ್ತರ ಇಂತಹುದೇ ಒಂದು ಹೆಸರು. 


"" ಆಂ ಎನೆ ಸಂದ ಪೊಯ್ಸಳನದೊರ್ವ್ವನೆ ಗಣ್ಣರ. 
ಭೀಮ'' ""ಬಲಯುತನಪ್ಪ ಪೊಯ್ಸಳನನಾಹವದೊಳ್‌ 
ಅಟ್ಟಿ'', ""ಪೊಯ್ಸಳ ನೆಂಬ ಅನನ್ತ ಬಳರಂ'' ಇತ್ಯಾದಿ 


ಇತಿಹಾಸ ದರ್ಶನ / ೨೦೩ 


ಶಾಸನದ ಉಲ್ಲೇಖಗಳು ಎಳಗನೊಂದಿಗೆ ಹೋರಾಡಿದ 
ಹೊಯ್ಸಳರನ್ನು ಪರೋಕ್ಷವಾಗಿ ಬಣ್ಣಿಸಿದೆ. 

"“ಮಲೆಪರ ಮಲ್ಲ ಜೊತ್ತತಳಿ ಗೋಯಿಗ ಬೂತುಗ 
ಸೇನವಾರ ಹೊಯ್ಸಳ ಬೆಳ್ಗುಪ್ಪನೀಚೋಣೆಗ ಸಂಚಿಗ ಕಕ್ಕಗ ಸಿನ್ನಿವರ 
ಮಾಗಲಯೆಜೆಗಂಗಮರ್ದಸ ಬರಮ್ಮಣನುಂ ಮೊದಲಾಗೆ 
ಕೊತ್ತಮುಂದೆಯಾಣ್ಮನಿಗೋಡೆ ಸತ್ತವರ ಲೆಖ್ಬಮನಾರ 
ಜೆವರ್ದ್ಧರಿತ್ರಿಯೊಳು'' 


ಗೋಯಿಗ, ಬೂತುಗ, ಸೇನವಾರ, ಹೊಯ್ಸಳ, 
ಚೋಟಿಗ, ಸಂಚಿಗ, ಕಕ್ಕಗ, ಮುಂತಾದವರು ಯುದ್ಧದಲ್ಲಿ 
ಹತರಾದರು. ಎಳೆಗನೊಂದಿಗೆ ಹೋರಾಡಿದವರಲ್ಲಿ ಒಬ್ಬ 


ಹೊಯ್ಸಳ ಸತ್ತ ಮತ್ತೊಬ್ಬ ಓಡಿಹೋದ. ಸತ್ತವನಾರೆಂದು . 


ತಿಳಿಯದು. ಓಡಿಹೋದವನು ಮುಣ್ಣ(ಪೊಯ್ಸಳ). 
ಮುಣ್ಣನನ್ನು ಮುಣ್ಣಪೊಯ್ಸಳನೆಂದು ಗುರುತಿಸಲು 
ಸಾಧ್ಯವಾದದ್ದು ಹೆಣ್ಣೂರು ಶಾಸನದಿಂದ. ಮುಣ್ಣ ಪೊಯ್ಸಳನಿ 
ಗಿಂತ ಹಿಂದಿನ ಹೊಯ್ಸಳರ ಉಲ್ಲೇಖಗಳಿಗಾಗಿ ಮೊದಲು 
ಬೇಲೂರು ತಾಲ್ಲೂಕಿನ ತೂಳಲು ಶಾಸನವನ್ನು ಗಮನಿಸ 
ಬೇಕು. ೪ 


ಸ್ವಸ್ತಿ ಶ್ರೀಮತ್‌ ಉತ್ತಮ 

ಬಿಸಗೆಯ ಆರನೆಯ ಅಂಗಿರಸ ಸಂವ 
ತ್ಸರದೊಳ್‌ ಶ್ರೀಮತ್‌ ಚೆಂಗನಾಡ ಗೋವಂ 
ಹೊಶ್ಶಳ ಮಾರೆಯ ಸೊಸೆವುರ ಆಳುತ್ತಿರೆ. 


ಶಾಸನದ ಲಿಪಿಯನ್ನಾದರಿಸಿ ವಿದ್ವಾಂಸರು ಶಾಸನವನ್ನು 
ಕ್ರಿ.ಶ. ಹತ್ತನೆಯ ಶತಮಾನದ್ದೆಂದೂ ಆಂಗೀರಸ ಸಂವತ್ಸರವು 
ಕ್ರಿ.ಶ೯೭೨ ಕ್ಕೆ ಹೊಂದುವುದೆಂದು ಪರಿಗಣಿಸಿದ್ದಾರೆ. ಶಾಸನದ 
ಪ್ರಕಾರ ಹೊಯ್ಸಳ ಮಾರೆಯ ಸೊಸೆವೂರನ್ನು ಹತ್ತನೆಯ 
ಶತಮಾನದ ಕೊನೆಯಲ್ಲಿ ಆಳುತ್ತಿದ್ದ. 


ನೃಪಕಾಮ ಮತ್ತು ವಿನಯಾದಿತ್ಕ ಇವರ ಕಾಲದಲ್ಲಿ 
ಹೊಯ್ಸಳರು ಶಶಕಪುರದಲ್ಲಿದ್ದರೆಂದು ಖಚಿತವಾಗಿ ತಿಳಿದಿತ್ತು. 
ಇರ್ಗ್ಗಡಲಕೋಟೆ ಮುಣ್ಣನ ಕಾಲದಲ್ಲಿ ಹೊಯ್ಸಳರ 
ಅಧೀನದಲ್ಲಿತ್ತು. ಈಗ ಹೊಯ್ಸಳ ಮಾರೆಯನ 
ಕಾಲದಲ್ಲಿಯೂ ಶಶಕ ಪುರ ಅಥವಾ ಸೊಸೆವೂರಲ್ಲಿ ಇದ್ದರು 
ಎಂದು ಖಚಿತವಾಗಿದೆ. ಮಾರೆಯನ ಬಗ್ಗೆ ಹೆಚ್ಚಿನ ಮಾಹಿತಿ 
ಲಭ್ಯವಿಲ್ಲ. 


ಕ್ರಿ.ಶ.೯೭೮ರಲ್ಲಿ ರಚನೆಗೊಂಡ ಚಾವುಂಡರಾಯ 
ಪುರಾಣದಲ್ಲಿ ನೃಪಕಾಮನಕೋಟೆಯ ಉಲ್ಲೆಖವಿದೆ. 
ಹೊಯ್ಸಳನೆಂಬ ಬಿರುದನನ್ನು ವಿದ್ವಾಂಸರು ಗಮನಿಸಿದ್ದಾರೆ. 


""ವೈರಿಕುಳಕಾಳದಂಡಂ ನೃಪಕಾಮನ ಕೋಟೆಯೊಳ್‌ 
ರಾಜನೆಂಬಧಟನುಮಂ ಬಾಸನೆಂಬ ಕಚೆಯನುಮಂ ಸಿವರನೆಂಬ 
ಜಟ್ಟಿಗನುಂ ಕೂಣಾಂಕನೆಂಬಕಟ್ಟುಗೊಂಡನುಮಂ ಪೊಯಿಸಳವೆಂಬ 
ಬಿರುದನುಮಂ ಪೃಥುವನೆಂಬ ಬಿರುದುನುಮಂ ಬಿಹನೆಂಬ 
ಪೂಣಿಗನುಮಂ ಚಿಕ್ಕಗನುಮೆಂಬ ಪೂರ್ಗಾಯಿಗಳುಮಂ ಪೆಅರುಂ 
ಕಲಿಗಳುಮಂ ಬಲ್ಹಾಳ್ಗಳುಮಮೊಾಂದೆ ಮೈಯೊಳ್‌ಪೆಣೆದಿಣೆದುಗೆಲ್ಲ 
ಭುಜವಿಕ್ರಮಮಂ'' 


ನೃಪಕಾಮ ಪೊಯ್ಸಳನ ಕಾಲವನ್ನು ಕ್ರಿ.ಶ.೧೦೨೭ 
ರಿಂದ ಈ ಹಿಂದೆಯೇ ಗುರುತಿಸಲಾಗಿದೆ. ಚಾವುಂಡರಾಯ 
ಪುರಾಣದ ರಚನೆಗೆ ಮುನ್ನ ಹೊಯ್ಸಳರಲ್ಲಿ ಮತ್ತೊಬ್ಬ 
ನೃಪಕಾಮ ನಿರಲು ಸಾಧ್ಯವಿದೆ. ಚಾವುಂಡರಾಯಪುರಾಣದ 
ನೃಪಕಾಮನನ್ನು ಕ್ರಿ.ಶ.೯೭೮ಕ್ಕೆ ಹಿಂದೆ ಸೂಚಿಸಬೇಕು. ಇವನು 
ಹೊಯ್ಸಳ ಮಾರೆಯನ ನಂತರ ಅಢವಾ ಮುಂಚೆ ' 
ಸೂಚಿಸಬೇಕು. ಮಾರೆಯನಿಗಿಂತ ಹಿಂದಕ್ಕೆ ಗುರುತಿಸುವುದು 
ಸಮಂಜಸವೆನಿಸುತ್ತದೆ. ಆದರೆ ಇದಮಿತ್ನಂ ವಿಂದು 
ವಾದವಿವಾದಗಳನ್ನು ಮಂಡಿಸಲು ಸಾಧ್ಯವಿಲ್ಲ. ಕೇವಲ 
ಊಹೆಯಷ್ಟೆ. ಇವನನ್ನು ಒಂದನೆಯ ನೃಪಕಾಮ ಎಂದು 
ಹೆಸರಿಸಬಹುದು. 


ಚಿಕ್ಕಮಗಳೂರು ತಾಲ್ಲೂಕು ಅಂಬಳೆ ಹೋಬಳಿ ಮರಳೆ 
ಹೊಸಹಳ್ಳಿ ಮತ್ತು ಮರಳೆಯಲ್ಲಿ ಕ್ರಿ.ಶ. ಹತ್ತನೆಯ 
ಶತಮಾನದ ಮಧ್ಯ ಭಾಗಕ್ಕೆ ಸೇರಿದ ಒಂದೊಂದು 
ಶಾಸನಗಳಿವೆ. ಇವೆರಡೂ ಶಾಸನಗಳನ್ನು ಹೊಯ್ಸಳರ 
ಶಾಸನಗಳೆಂದು ಗುರುತಿಸಲಾಗಿದೆ. ಈ ಶಾಸನಗಳಲ್ಲಿ 
ಅರಕೆಲ್ಲನ ಹೆಸರಿದೆ. ಮರಳೆಹೊಸಹಳ್ಳಿಯ ಶಾಸನವು 
ಅರಕೆಲ್ಲ, ಅರಕೆಲ್ಲನ ಮಗ, ಮೊಮ್ಮಗ ಮಾರುಗ 
ಇವರುಗಳನ್ನು ಸೂಚಿಸಿದರೆ, ಮರಳೆಯ ಶಾಸನವು ಕೇವಲ 
ಅರಕೆಲ್ಲನನ್ನು ಹೆಸರಿಸಿದೆ. ಮರಳೆ ಹೊಸಹಳ್ಳಿಯ ಶಾಸನವು 
ಯುದ್ದದಲ್ಲಿ ಸತ್ತ ಯೋಧನ ಹೆಸರಿನಲ್ಲಿ ನೀಡಿದ ದಾನ 
ಶಾಸನದ ದಾಖಲೆಯಾಗಿದೆ. 


ಮಾನಜ್ನ್‌ಟೆಯ ಕಲ್ನಟ್ಟು ಮಜ್ಗಳ 
ಸ್ವಸ್ತಿ ಶ್ರೀ ಸಾಮನ್ತ ರಾಮನ್ನಣ್ಣೆಕನ್ಹ 
ರ್ಪ್ವ ಸಿರಿವುರಮಾ ಅಣ್ನೆಗನೊಳ್‌ಕಾದಿ 


ಇತಿಹಾಸ ದರ್ಶನ / ೨೨೪ 


ಸತ್ತ ಅರಕೆಲ್ಲನ ಮಗ ಅವನ ಮ 

ಮ ಪೊಯ್ಸಳಮಾರುಗಂ ಅವರ ಪಗೆಗೆ 

ಅರಕೆಲ್ಲನ ಬೆಸದೊ ಮಹಾರಾಜನೊಳ್ಳಾದಿ 

ಸತ್ತ ಕೆಲ್ಲಗಾವುಣ್ಣ ಚಾಮೊನ್ತ ಚೂಡಾಮಣಿ 

ಚೆವಕೊಳ್ಗಣ್ಣ ಸಮರೈಕೆ ಪಾತ್ರ 

ಮಾರ್ಬ್ಬಲ ರಾಮ ಶ್ರೀಮತ್‌ ಅ 

ರಕೆಲ್ಲ ಕೊಟ್ಟ ಕೆಲ್ಲಗವುಣ್ಣ 

ಜ್‌ 

ಶಾಸನದಲ್ಲಿರುವ ಮಾಹಿತಿ ಈ ರೀತಿಯದು: ೧) 
ಸಾಮಂತ ರಾಮನ್ನಣ್ಣೆ ಕಂದರ್ಪ ಸಿರಿವುರದ ಯುದ್ಧದಲ್ಲಿ 
ಅಣ್ಣೆಗನೊಡನೆ ಕಾದು ಮಡಿದ, ೨) ಅರಕೆಲ್ಲನ ಆಜ್ಞೆಯ 
ಮೇರೆಗೆ,  ಅರಕೆಲ್ಲನ ಮಗ, ಮಾಮ್ಮ (ಗ) ಪೊಯ್ಸಳ 
ಮಾರುಗ ಮಹಾರಾಜ ನೊಡನೆ ಕಾದು ಸತ್ತರು, ೩) 
ಇವರೊಂದಿಗೆ ಕೆಲ್ಲಗಾವುಂಡನೂ ಸತ್ತ. ೪) ಸಾಮಂತ 
ಅರಕೆಲ್ಲ ಕೆಲ್ಲಗಾವುಂಡನಿಗೆ (ಅವನ ಸಂಬಂಧಿಗಳಿಗೆ) 
ಮಾನಂಗೆರೆಯನ್ನು ದಾನವಾಗಿ ನೀಡಿ ಕಲ್ಲು ಹಾಕಿಸಿದೆ. 
ಅರಕೆಲ್ಲನಿಗೆ ಸಾಮಂತ ಚೂಡಾಮಣಿ, ಚೆವಕೊಳ್ಗಣ್ಣ, 
ಸಮರೈಕ ಪಾತ್ರ, ಮಾರ್ಬಲ ರಾಮ ಇತ್ಯಾದಿ ಬಿರುದುಗಳಿವೆ. 
ವಿದ್ವಾಂಸರು ರಾಮನ್ನಣ್ಣೆಕಂದರ್ಪನನ್ನು ಅರಕೆಲ್ಲನ 
ಮಗನೆಂದು ಗುರುತಿಸಿದ್ದಾರೆ. ಆದರೆ ಸ್ಪಷ್ಟವಿಲ್ಲ. ಅವನೂ 
ಯುದ್ಧದಲ್ಲಿ ಸತ್ತಿದ್ದಾನೆ. ಶಾಸನದ ಅಣ್ಣಿಗನನ್ನು 


ಬೀರನೊಳಂಬ ನೆಂದು ವಿದ್ವಾಂಸರುಗಳು ಗುರುತಿಸಿದ್ದಾರೆ. 
ಇದರಿಂದ ಶಾಸನದ ಕಾಲವು ಕ್ರಿ.ಶ.೯೫೦. ಅರಕೆಲ್ಲನಿ 
ಚೆವಗೊಳ್ಗಣ್ಣ ಎಂದೂ ಹೊಯ್ಸಳ ಮಾರೆಯನಿಗೆ ಚೆಂಗನಾಡ 
ಗೋವ ಎಂದೂ ಬಿರುದುಗಳಿವೆ. ಆರಂಭದಲ್ಲಿ ಹೊಯ್ಸಳರು 
ಚೆಂಗನಾಡವರಲ್ಲಿ ಹಗೆತನ ಸಾಧಿಸಿ ಅವರನ್ನು ಸೋಲಿಸಿ 
ಚೆಂಗನಾಡನ್ನು ವಶಪಡಿಸಿ ಕೊಂಡಿರ ಬೇಕು ಪೊಯ್ಸಳ 
ಮಾರುಗನಿಂದ ಮುಣ್ಣಪೊಯ್ಸಳನವರೆಗೆ, ಅಂದರೆ ಕ್ರಿ.ಶ.೯೫೦ 
ರಿಂದ ಕ್ರಿ.ಶ. ೧೦೦೬ರ ಮಧ್ಯದಲ್ಲಿ ಒಂದನೆಯ ನೃಪಕಾಮ 
ಮತ್ತು ಹೊಯ್ಸಳ ಮಾರುಗ ಇಬ್ಬರನ್ನು ಸೂಚಿಸಲಾಗಿದೆ. 
ಕ್ರಿ.ಶ.೯೪೫೦ರಲ್ಲಿ ಅರಕೆಲ್ಲನ ಮಗ, ಮೊಮ್ಮಗ ಮೂರುಗ 
ಸತ್ತನಂತರ ಹೊಯ್ಸಳರು ಪುನ: ಚೇತರಿಸಿಕೊಳ್ಳಲು, ವಂಶದ 
ಕುಡಿಬೆಳೆಯಲು, ಸಾಕಷ್ಟು ಕಾಲ ಹಿಡಿದಿದೆ. ಈ ಅವಧಿಯಲ್ಲಿ 
ಮತ್ತೊಬ್ಬ ಸಾಮಂತನಿರಬಹುದು. ಈ ಅವಧಿ ಹೊಯ್ಸಳರ 
ಕಾಲದಲ್ಲಿ ಒಂದು ಕಪ್ಪು ಚುಕ್ಕೆ. ಪ್ರವರ್ಧಮಾನಕ್ಕೆ 
ಬರುತ್ತಿದ್ದಕಾಲದಲ್ಲಿ ಕೊಂಚ ಎಡವಿರಬಹುದು. 
ಸಾಧಾರಗಳಿಂದ ನಿರೂಪಿಸುವ ಅವಕಾಶ ಮುಂದಿನ 
ಶೋಧನಗಳಿಂದ ಸಾಧ್ಯವಾಗಬಹುದು. ಪ್ರಸ್ತುತ ಗಮನಿಸಿದ 
ಶಾಸನಗಳೆಲ್ಲವನ್ನೂ ಹಿರಿಯ ವಿದ್ವಾಂಸರು ಗಮನಿಸಿದ್ದಾರೆ. 
ಈ ಶಾಸನಗಳ ಪುನರಾವ ಲೋಕನವೇ ಈ ಲೇಖನದ 
ಫಲಶ್ರುತಿ. ಪರಿಷ್ಕತಗೊಂಡ ಪೊಯ್ಸಳ ವಂಶ ವೃಕ್ಷವನ್ನು 
ಈ ಕೆಳಗೆ ನೀಡಲಾಗಿದೆ. 


ಪೊಯ್ಸಳ ವಂಶ 
ಸಾಮಂತ ಚೂಡಾಮಣಿ ಅರೆಕಲ್ಲ (ಕ್ರಿ.ಶ.೯೯೫೦) 


ಮಗ, ರಾಮನ್ನಣ್ಣೆ ಕಂದರ್ಪ(?) (ಕ್ರಿ.ಶ.೯೯೫೦) 


ಮೊಮ್ಮಗ, ಪೊಯ್ಸಳ ಮಾರುಗ (ಕ್ರಿ.ಶ.೯೯೫೦) 


ಒಂದನೆಯ ನೃಪಕಾಮ (2) (ಕ್ರಿ.ಶ.೯೭೮೫) ಚಾ.ರಾ.ಪುರಾಣ. 


ಹೊಯ್ಸಳ ಮೂರೆ 


(ಕ್ರಿ.ಶ.೯೭೨) 


ಮುಣ್ಣ ಹೊಯ್ಸಳ (ಕ್ರಿ.ಶ.೧೦೦೬-೧೦೨೬) 


ಎರಡನೆಯ ನೃಪಕಾಮ (ಕ್ರಿ.ಶ.೧೦೨-೧೦೪೮) 


ವಿನಯಾದಿತ್ಕ (ಕ್ರಿ.ಶ.೧೦೪೮) 


ಇತ್ಯಾದಿ. 


ಇತಿಹಾಸ ದರ್ಶನ / ೨೨೫ 


